ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


507 

ಶ್ರೀ. ಅರವಿಂದ ಕುಮಾರ್‌ ಅರಳಿ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
16.12.2021 

ಮಾನ್ಯ ಜಲಸಂಪ ಪನ್ಮೂಲ ಸಚಿವರು 


KG 3 


ಬೀದರ ಜಿಲ್ಲೆಯ ಕಾರಂಜಾ `ಯೋಜ 
ಪ್ರಾರಂಭವಾಗಿದ್ದು ಯಾವ ಸಾಲಿನಲ್ಲಿ; 
ಅದಕ್ಕಾಗಿ ಎಷ್ಟು ಅಂದಾಜು ಮೊತ್ತದ 
ಅನುದಾನ ಕಾಯ್ದಿರಿಸಲಾಗಿತ್ತು ಮತ್ತು ಈ 
ಯೋಜನೆಯ ಕಾಮಗಾರಿ ಯಾವ 
ವರ್ಷದಲ್ಲಿ ಮುಗಿಯಬೇಕಾಗಿತ್ತು 


ಈ ಯೋಜನೆಗೆ ಇಲ್ಲಿಯವರೆ ಎಷ್ಟು 
ಅನುದಾನ ಮೆಚ್ಚ ಮಾಡಲಾಗಿದೆ; ಪೂರ್ತಿ 
ಯೋಜನೆ ಮುಗಿಯುವುದಕ್ಕಾಗಿ ಇನ್ನು 
ಎಷ್ಟು ಅನುದಾನದ ಅವಶ್ಯಕತೆ ಇದೆ: 
ಇಲ್ಲಿಯವರೆಗೆ ಮುಗಿಯದಿರುವುದಕ್ಕೆ 
ಕಾರಣವೇನು; 


ಈ €ಜನಯಲ್ಲಿ ಭ್ರಷ್ಟಾಚಾರ 
ನಡೆದಿದೆಯೇ; ನಡೆದಿದ್ದ ಲ್ಲಿ ಯಾವುದೇ 
ದೂರು ಸರ್ಕಾರಕ್ಕೆ ಬಂದಿಲ್ಲವೇ? 
(ಬಂದಿದ್ದಲ್ಲಿ, ವಿವರವಾದ ಮಾಹಿತಿ 


ನೀಡುವುದು) 


ಕ್ರಮ ಕೈಗೊಳ್ಳ 


ಉತ್ತರ 


ಕಾಮಗಾರಿಯಾಗಿ "1969-70ರಲ್ಲಿ ರ ತದನಂತರ, 
ಬದಲಾದ ಯೋಜನೆಯ ರೂಪುರೇಷೆಯನ್ವಯ ಸದರಿ ಯೋಜನೆಯ 
ಸದರಿ 
ಪೂರ್ಣಗೊಳಿಸಲು 


ಪರಿಷ್ಣ್ಯತ ಅಂದಾಜು ಮೊತ್ತವು ರೂ.635.18 ಕೋಟಿಯಾಗಿರುತ್ತದೆ. 
ಯೋಜನೆಯನ್ನು ಮಾರ್ಚ್‌-2022ರ ಒಳಗಾಗಿ 
ಯೋಜಿಸಲಾಗಿದೆ. 


ವರೆ 
ವೆಚ್ಚವಾಗಿದ್ದು, ಉಳಿದ ಬಾಕಿ ಕಾಮಗಾರಿಗೆ ರೂ.176. 43 ಕೋಟಿಗಳ 
ಅನುದಾನದ ಅವಶ್ಯವಿರುತ್ತದೆ. 
ಭೂಸ್ಹಾಧೀನ ಪ್ರಕ್ರಿಯೆಯಲ್ಲಿನ ವಿಳಂಬ ಹಾಗೂ ಕೋವಿಡ್‌-19 
ಹರಡುವಿಕೆಯಿಂದ ಸದರಿ ಯೋಜನೆಯನ್ನು ಪೂರ್ಣಗೊಳಿಸಲು 
ವಿಳಂಬವಾಗಿರುತ್ತದೆ. 
ನಡಸಿರುವುದಾಗಿ ಸ್ಟೀಕೃ 


ಸದರಿ ಯೋಜನೆಯಲ್ಲಿ ಫಸ್ಟ ಚಾರ 


ಕವಾಗಿದ 

[A] 
ದೂರನ್ನು ಪರಿಶೀಲಿಸಿ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನೀರಾವರಿ 
ನಿಗಮ ನಿಯಮಿತ pe, ವರದಿಯನ್ನಾಧರಿಸಿ, ಆಪಾದಿತರ ವಿರುದ್ಧ ಶಿಸ್ತು 


೪ಳಲು ಉದ್ದೇಶಿಸಿ ald ವಿರುದ್ಧ ಇಲಾಖಾ ವಿಜಾರಣೆ 
ನಡೆಸಲಾಗಿತ್ತು. ಅವರಿಗೆ ಈ ಕೆಳಕಂಡ ದಂಡನೆಯನ್ನು ವಿಧಿಸಲಾಗಿದ್ದು, 
ವಿವರಗಳು ಕೆಳಕಂಡಂತಿರುತ್ತದೆ: 


1. ಜಸಂಇ 188 ಸೇಣವಿ 2004, ದಿನಾಂಕ: 25.04.2008 - ಈ 
ಪ್ರಕರಣದಲ್ಲಿ 20 ಆಪಾದಿತರುಗಳ ವಿರುದ್ಧ ಇಲಾಖಾ ವಿಚಾರಣೆ 
ನಡೆಸಲಾಗಿತ್ತು ಆದರೆ, ಇಲಾಖಾ ವಿಚಾರಣೆಯಲ್ಲಿ ಆಪಾದಿತರ 
ವಿರುದ್ಧ ಆರೋಪಗಳು ಸ ಸಾಬೀತಾಗಿಲ್ಲವೆಂದು ವಿಚಾರಣಾಧಿಕಾರಿಗಳು 
ನಿರ್ಣಯಿಸಿರುವುದನ್ನು ಸರ್ಕಾರವು ಒಪ್ಪದೆ 15 ಆಪಾದಿತರಿಗೆ 
ಕರ್ನಾಟಕ ನಾಗರಿಕ ಸೇವಾ (ಸಿಸಿಎ) ನಿಯಮಾವಳಿಗಳ ನಿಯಮ 
8(111) ರನ್ವಯ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಸಂಚಿತ 
ಪರಿಣಾಮರಹಿತವಾಗಿ ತಡೆಹಿಡಿಯುವ ದಂಡನೆಯನ್ನು 
ವಿಧಿಸಲಾಗಿದೆ. 


2. ಸರ್ಕಾರದ ಆದೇಶ ಸಂಖ್ಯೆ ಜಸಂಇ 181 ಸೇಇವಿ 2004, | 
ದಿನಾಂಕ: 22.06.2011 - ಈ ಪ್ರಕರಣದಲ್ಲಿ ಮೂವರು ಆಪಾದಿತರ 
ವಿರುದ ಇಲಾಖಾ ವಿಚಾರಣೆಯಲ್ಲಿ ಆರೋಪಗಳು 
ಸಾಬೀತಾಗಿಲ್ಲವೆಂದು ವಿಚಾರಣಾಧಿಕಾರಿಗಳು ನಿರ್ಣಯಿಸಿರುವುದನ್ನು 
ಸರ್ಕಾರವು ಒಪ್ಪದೆ ಶ್ರೀ ರಾಜೂ ಡಾಂಗೆ, ಸ.ಕಾ.ಇ. ಇವರಿಂದ 
ಸರ್ಕಾರಕ್ಕೆ ಉಂಟಾಗಿರುವ ಆರ್ಥಿಕ ನಷ್ಟ ರೂ.12.048/-ಗಳನ್ನು 
ಅವರ ವೇತನದಿಂದ ವಸೂಲಿ ಮಾಡುವ ದಂಡನೆಯನ್ನು 
ವಿಧಿಸಲಾಗಿದೆ. 


3. ಮುಂದುವರೆದು, ಜಸಂಇ 181 ಸೇಣಇವಿ 201, ದಿನಾಂಕ: 
03.09.2011 ರಲ್ಲಿ ಶ್ರೀ ಹರಿಹರ ಸದಾಶಿವ ರಾವ್‌, ಕಾರ್ಯಪಾಲಕ 
ಇಂಜಿನಿಯರ್‌ ಇವರಿಂದ ಸರ್ಕಾರಕ್ಕೆ ಉಂಟಾದ ಆರ್ಥಿಕ ನಷ್ಟ 
ರೂ.9.17 ಲಕ್ಷಗಳನ್ನು ಅವರ ನಿವೃತ್ತಿ ಸೌಲಭ್ಯಗಳಿಂದ ವಸೂಲಿ 
ಮಾಡುವ ಹಾಗೂ ಇವರ ನಿವೃತ್ತಿ ವೇತನದಲ್ಲಿ ಶೇ.5ರಷ್ಟನ್ನು 2 
ವರ್ಷಗಳವರೆಗೆ ಕಡಿತಗೊಳಿಸುವ ದಂಡನೆಯನ್ನು ವಿಧಿಸಲಾಗಿದೆ. 
ಮತ್ತು ಇನ್ನೊಬ್ಬ ಆಪಾದಿತರಾದ ಶ್ರೀ ಎನ್‌.ಟಿ.ಕೋಳೇಕರ್‌, 
ಸ.ಕಾ.ಇ. ಇವರಿಂದ ಸರ್ಕಾರಕ್ಕೆ ಉಂಟಾದ ಆರ್ಥಿಕ ನಷ್ಟ 
ರೂ.1,12,048/- ಗಳನ್ನು ಅವರ ನಿವೃತ್ತಿ ಸೌಲಭ್ಯಗಳಿಂದ ವಸೂಲಿ 
ಮಾಡುವ ಹಾಗೂ ಇವರ ನಿವೃತ್ತಿ ಪೇತನದಲ್ಲಿ ಶೇ.5ರಷ್ಠನ್ನು 2 
ವರ್ಷಗಳವರೆಗೆ ಕಡಿತಗೊಳಿಸುವ "ದಂಡನೆಯನ್ನು ವಿಧಿಸಲಾಗಿದೆ. 


ನಿವೃತ್ತಿ ಹೊಂದಿದ್ದ ಅಧಿಕಾರಿ / ನೌಕರರ ವಿರುದ್ಧ ಸಕ್ಷಮ 
ನ್ಯಾಯಾಲಯದಲ್ಲಿ ಸಿವಿಲ್‌ ಮೊಕದ್ದಮೆ ಹೂಡಿ ಸರ್ಕಾರಕ್ಕೆ ಉಂಟಾದ 
ಆರ್ಥಿಕ ನಷ್ಟವನ್ನು ವಸೂಲಿ ಮಾಡಲು ಕ್ರಮವಹಿಸಲಾಗಿದೆ. ವಿವರವನ್ನು 
ಅನುಬಂಧ-1 ರಿಂದ 3 ರಲ್ಲಿ ವಿವರಿಸಿದೆ. 


ಈಗಾಗಲೇ ವಿಧಿಸಿದ ದಂಡನೆಗೆ ಸಂಬಂಧಪಟ್ಟವರಿಂದ ಆರ್ಥಿಕ 
ನಷ್ಟವನ್ನು ವಸೂಲಿ ಮಾಡಲು ಸಂಬಂಧಪಟ್ಟ ವ್ಯಾಪ್ತಿಯ ವಿವಿಧ 
ನ್ಯಾಯಾಲಯಗಳಲ್ಲಿ ಸಿವಿಲ್‌ ದಾವೆಗಳನ್ನು ದಾಖಲಿಸಲಾಗಿತ್ತು. ಆದರೆ ಈ 
ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ ಮೊಕದ್ದಮೆಗಳು ವಿವಿಧ 
ನ್ಯಾಯಾಲಯಗಳಲ್ಲಿ ವಿವಿಧ ಕಾರಣಗಳಿಂದ ವಜಾಗೊಂಡಿದ್ದರಿಂದ ಅಂತಹ 
ಪ್ರಕರಣಗಳನ್ನು ಪುನಶ್ಲೇತನಗೊಳಿಸಿ ಆರ್ಥಿಕ ನಷ್ಟ ವಸೂಲಿ ಮಾಡಲು 
ನಿಗಮದ ಹಂತದಲ್ಲಿ ಕ್ರಮವಹಿಸುವಂತೆ ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಇವರಿಗೆ ದಿನಾಂಕ: 18.09.2018 
ರ ಪತ್ರದಲ್ಲಿ ನಿರ್ದೇಶನ ನೀಡಲಾಗಿರುತ್ತದೆ. 


ಸದರಿ ಪ್ರಕರಣಗಳಲ್ಲಿ ಆಪಾದಿತರಿಂದ ಉಂಟಾಗಿರುವ ಆರ್ಥಿಕ 
ನಷ್ಟವನ್ನು ವಸೂಲಿ ಮಾಡಲು ಸಿವಿಲ್‌ ದಾವೆಗಳನ್ನು ಹೂಡಿ, ಅವುಗಳನ್ನು 
ಪರಿಣಾಮಕಾರಿಯಾಗಿ ನಿರ್ವಹಿಸಿ ವಸೂಲಿ ಮಾಡಲು ನಿಗಮದ 
ವ್ಯವಸ್ಥಾಪಕ ನಿರ್ದೇಶಕರು ಕ್ರಮ ಜರುಗಿಸುತ್ತಿದ್ದಾರೆ. 


ಮುಂದುವರೆದು, ಕಾರಂಜಾ, ಚುಳಕಿನಾಲಾ, ಮೇಲ್ದಂಡೆ 
ಮುಲ್ಲಾಮಾರಿ, ಕಾರಂಜಾ ಏತ ನೀರಾವರಿ ಯೋಜನೆಗಳಿಗೆ 
ಸಂಬಂಧಿಸಿದಂತೆ ಶ್ರೀ ಹರಿಹರ ಸದಾಶಿವ ನಿವೃತ್ತ (ಪ್ರಸ್ತುತ ನಿಧನ) 
ಕಾರ್ಯಪಾಲಕ ಇಂಜಿನಿಯರ್‌ ಇವರು ಶ್ರೀ ಫಲ ಸಕುಮಾರ ಮಾಶೆಟ್ಟಿ, 


ಸಂಖ್ಯೆ:ಜಸೆ೦ಇ 223 ಎಂಎಲ್‌ಎ 2021 


ಕಾರ್ಯಪಾಲಕ ಇಂಜನೀಯರ್‌. ಐ.ಪಿ.ಸಿ ವಿಭಾಗ ನಂ. 2, ಭಾಲ್ವಿ ರವರ 
ವಿರುದ್ಧ ವೈಯಕ್ತಿಕವಾಗಿ ಲೋಕಾಯುಕ್ತ ಕಛೇರಿಗೆ ಸಲ್ಲಿಸಿದ್ದ ದೂರು 
ಕುರಿತಂತೆ ಮಾನ್ಯ ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿಕೊಂಡು 


(ದೂರು ಸಂಖ್ಯೆ: ಕಂಪ್ಲೇಂಟ್‌ /ಉಪಲೋಕ್‌!/ಜಿಎಲ್‌ಬಿ- 
3483/2018/ಡಿಆರ್‌ಇ-3) ಸದರಿ ದೂರಿನ ಕುರಿತಂತೆ ಪ್ರಾಥಮಿಕ ತನಿಖೆ 
ತನಿಖೆಯಲ್ಲಿ ದೂರರ್ಜಿ ಮಾಡಲಾದ ಆಪಾದನೆಗಳು 


ಸಾಬೀತಾಗಿರುವುದಿಲ್ಲವಾದ್ದರಿಂದ ಸದರಿ ದೂರನ್ನು ಮಾನ್ಯ 
ಉಪಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಕಾಯಿದೆ-1984 ರ 
ವಿಭಾಗ 80)(b) ಮತ್ತು ವಿಭಾಗ 9(5)(b) ರಂತೆ 
ಮುಕ್ತಾಯಗೊಳಿಸಿರುತ್ತಾರೆ. 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯ:507ಕ್ಕೆ ಅನುಬಂಧ-1 


ಮುಖ್ಯ ಇಂಜಿನಿಯರರು, ಕನೀನಿನಿ, ನೀರಾವರಿ ಯೋಜನೆಗಳ ವಲಯ, ಕಲಬುರಗಿ, ಕನೀನಿನಿ, ಕೆಪಿಸಿ ವಿಭಾಗ ನಂ.1, ಬೀದರ ವ್ಯಾಪ್ತಿಯಲ್ಲಿ ಹೂಡಿರುವ ಸಿವಿಲ್‌ ದಾವೆಗಳು 


CANN ia Sa eT ಮಮ 
EE MNCS ANN SON SN NESS SNS RS EEN 
1 . 


ಜಸಂಇ 139 ಸೇಇವಿ | ನೀರಾವರಿ ಯೋಜನಾ ವಲಯ, ಕಲಬುರಗಿ | ಕನೀನಿನಿ, ಕೆಪಿಸಿ ವಿಭಾಗ ನಂ.1, | 1) ಶ್ರೀ ಮೋಹನ ಬಾಚಾ ಲೆ, ಅಧಿಕ್ಷಕರು (ನಿ) ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ ಆರ್ಥಿಕ 
2) ಶ್ರೀ ಏಸ್‌,ಕೆ ದೇಸಾಯಿ ಕಾ.ನಿ.ಅ. (ನಿ) ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ ಸಿವಿಲ್‌ ದಾವೆಗಳನ್ನು 


ಬೀದರ ಹಾಗೂ ಕೆಪಿಸಿ ವಿಭಾಗ 


2013 ವ್ಯಾಪ್ರಿಯಲ್ಲಿ ಕೆಪಿಸಿ ವಿಭಾಗ-2, ಭಾಲ್ಕಿ 
ಹಾಗೂ ನಂ.3, ಭಾತಂಬ್ರಾ ಕಾರಂಜಾ | ನಂ,2, ಭಾಲ್ಕಿ 3) ಶೀ ಪಾಂಡುರಂಗ ಬೀರಾದರ ಕಾ.ನಿ.ಅ, (ನಿ) ಪುನಃಶ್ಚೇತನಗೊಳಿಸಿ ನಷ್ಟ ವಸೂಲಿ ಮಾಡಲು ಕ್ರಮವಹಿಸಲಾಗಿದೆ, 
ಯೋಜನೆಯಲ್ಲಿ ಉಗ್ರಾಣ ಖರೀದಿಯಲ್ಲಿ 4) ಶ್ರೀ ಸೈಯದ ಮಹ್ಮದ ಹುಸೇನ ಕಾ.ನಿ.ಅ, (ನಿಧನ) 
ನಡೆದಿರುವ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ 5) ಶ್ರೀ ಗುಂಡಪ್ಲಾ ಮಾಡಗೋಳ,ಲೆ, ಅಧಿಕ್ಷಕರು (ನಿವೃತ್ತ) 
ಸಿವಿಲ್‌ ದಾವೆ ಹೂಡುವ ಕುರಿತು 6) ಶ್ರೀ ಹೆಚ್‌, ಪುಂಡಲಿಕಕಾ,ನಿ,ಅ, (ನಿಧನ) 
7) ಶೀ ದೇವೆಂದ್ರಪ್ಲಾ, ಲೆ,ಅಧಿಕ್ಷಕರು (ನಿವೃತ್ತ) 
8) ಶೀ ಜೆ,ಎಂ, ಸದಾಶಿವಯ್ಯ ಕಾ,ನಿ,ಅ, (ನಿ) 
2 ಜಸಂಇ 231 ಸೇಇವಿ ಶ್ರೀ ಹೆಚ್‌.ಪುಂಡಲೀಕ, ಕಾರ್ಯಪಾಲಕ ಕನೀನಿನಿ, ಕೆಪಿಸಿ ವಿಭಾಗ ನಂ,1, 1) ಶೀ, ಶ್ರೀಮತಿ ಶಾರದಬಾಯಿ ಹೆಚ್‌ ಪುಂಡಲಿಕ ಕಾ.ಅ (ನಿ) ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ ಆರ್ಥಿಕ 
2004 ಇಂಜಿನಿಯರ್‌ (ನಿವೃತ್ತ) ರವರ ವಿರುದ್ಧ ಬೀದರ ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ ಸಿವಿಲ್‌ ದಾವೆಗಳನ್ನು 
ಹೂಡಿರುವ ಸಿವಿಲ್‌ ದಾವೆ ಬಗ್ಗೆ. ಪುನಶ್ವೇತನಗೊಳಿಸಿ ನಷ್ಟ ವಸೂಲಿ ಮಾಡಲು ಕ್ರಮವಹಿಸಲಾಗಿದೆ, 
3 ಜಸಂಇ 21 ಸೇಇವಿ ಕಾರ್ಯಪಾಲಕ ಅಭಿಯಂತರರು, ಕೆಪಿಸಿ ಕನೀಸಿನಿ, ಕೆಪಿಸಿ ವಿಭಾಗ ನಂ,1, 1) ಶೀಮತಿ, ರೋಹಿಣಿ ಜೆಸಿ, ಸುರಪುರ ಸ,ಕಾ,ಇಂ, (ನಿ) ಸರ್ಕಾರದ ಸೂಚನೆಯನ್ನಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ ಆರ್ಥಿಕ 
2003 ವಿಭಾಗ ನಂ.3, ಭಾತಂಬ್ರಾ ಮತ್ತು ಕೆಪಿಸಿ ಬೀದರ 2) ಶೀ. ಜೆ.ಎಂ, ಸದಾಶೀವಯ್ಯ ,ಕಾ,ಇಂ, (ನಿ) ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ ಸಿವಿಲ್‌ ದಾವೆಗಳನ್ನು 


3) ಶೀ, ವ್ಲಿ,ಕೆ ಭಜಂತ್ರಿ ,ಕಾ,ಇಂ, (ನಿ) ಪುನಶ್ವೇತನಗೊಳಿಸಿ ನಷ್ಟ ವಸೂಲಿ ಮಾಡಲು ಕ್ರಮವಹಿಸಲಾಗಿದೆ, 
4) ಶ್ರೀ, ಸೈಯದ ಮಹಮೂದ ಹುಸೇನ ಸ,ಕಾ,ಇಂ, (ನಿಧನ) 
5) ಶ್ರೀ, ಎಂ,ರುಡ್‌, ಬಾಬರ,ಕಾ,ಇಂ, ನಿಧನ 

6) ಶೀ. ಎಸ್‌,ಎಂ,ಶೇಫಿ ಅಹ್ಮದ ಸ.ಕಾ.ಇಂ, (ನಿ) 

, ಹರಿಹರ ಸದಾಶೀವರಾವ,ಕಾ,ಇಂ, (ನಿ) 

, ಹೆಚ್‌, ಪರಮೇಶ್ವರ .ಕಾ.ಇಂ, 


ಎಸ್‌.ಎಸ್‌, ಪಾಟೀಲ್‌ , ಕಾ.ಅ,(ನಿ) 


ಉಪವಿಭಾಗ-5, ಭಾತಂಬ್ರಾ ಕಚೇರಿಯಲ್ಲಿನ 
ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿವೃತ್ತ 
ಅಧಿಕಾರಿಗಳ ವಿರುದ್ಧ ಸಿವಿಲ್‌ ದಾವೆ 
ಹೂಡುವ ಬಗ್ಗೆ, 


4 ಜಸಂಇ 185 ಸೇಇವಿ 


ಬಸ 


ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ ಆರ್ಥಿಕ 
ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ ಸಿವಿಲ್‌ ದಾವೆಗಳನ್ನು 


ಕಾರಂಜಾ ನಿರ್ಮಾಣ ಯೋಜನೆ ವಿಭಾಗ-1, 


2001 ರಲ್ಲಿ ನಡೆದಿರುವ ಆ ವ್ಯವಹಾರಗಳ ಬಗ್ಗೆ, 2) ಶ್ರೀ. ಖಾಜಾ ಮಸೂದ ಕಾ.ಇಂ, (ನಿ) 
3) ಶೀ. ಸುಧಾಕರ ಕುಲಕರಣಿ ಕಾ,ಇಂ(ನಿ) ಪುನಃಶ್ವೇತನಗೊಳಿಸಿ ನಷ್ಟ ವಸೂಲಿ ಮಾಡಲು ಕ್ರಮವಹಿಸಲಾಗಿದೆ. 
5 ಜಸಂಇ 187 ಸೇಇವಿ ನಿವೃತ್ತ ಅಧಿಕಾರಿಗಳ ವಿರುದ್ಧ ಕನೀನಿನಿ, ಕೆಪಿಸಿ ವಿಭಾಗ ನಂ.1, , ವಿ.ಜಿ.ಖೇಣಿದ ,ಕಾ,ಇಂ. (ನಿ) ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ ಆರ್ಥಿಕ 
2004 ದಾಖಲಾಗಿರುವ ಸಕ್ಷಮ ನ್ಯಾಯಾಲಯದಲ್ಲಿ | ಬೀದರ 2) ಶೀ, ಕೆ.ಹಣಮಂತಪ್ಪಾ ಕಾ,ಇಂ, (ನಿ) ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ ಸಿವಿಲ್‌ ದಾವೆಗಳನ್ನು 
ಸಿವಿಲ್‌ ದಾವೆ ಹೂಡುವ ಬಗ್ಗೆ 3) ಶ್ರೀ. ಪಾಂಡುರಂಗ ಬೀರಾದರ ಕಾ.ಇಂ, (ನಿ) ಪುನಶ್ವೇತನಗೊಳಿಸಿ ನಷ್ಟ ವಸೂಲಿ ಮಾಡಲು ಕ್ರಮವಹಿಸಲಾಗಿದೆ, 
6 ಜಸಂಇ 180 ಸೇಇವಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ 11ನೇ ಸಿನಿ, ಕೆಪಿಸಿ ವಿಭಾಗ ನಂ,1, . ಬಿ.ಡಿ, ಪಾಂಡುರಂಗರಾವ ಕಾ.ಇಂ. (ನಿ) ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ ಅರ್ಥಿಕ 
2004 ವಿಧಾನ ಸಭೆ) 2ನೇ ವರದಿಯ ಕಂಡಿಕೆ 1.3ಕ್ಕೆ 2) ಶ್ರೀ, ಬಿ.ಎಸ್‌, ಜೌಳಿ ಅ,ಇಂ, (ನಿ) ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ ಸಿವಿಲ್‌ ದಾವೆಗಳನ್ನು 


ಸಂಬಂಧಪಟ್ಟಂತೆ ಸಿವಿಲ್‌ ದಾವೆ ಹೂಡುವ ಪುನಃಶ್ವೇತನಗೊಳಿಸಿ ನಷ್ಟ ವಸೂಲಿ ಮಾಡಲು ಕ್ರಮವಹಿಸಲಾಗಿದೆ. 


ಬಗ್ಗೆ 


3) ಶೀ. ಎಸ್‌,ರಾಮಚಂದ್ರ ಅ,ಇಂ, (ನಿ) 
4) ಶ್ರೀ, ಎ, ತಿಪ್ಬುಯ್ಯ ಅ,ಇಂ, (ನಿ) 
, ಬಿಆರ್‌, ಬೀದ್ರಿ'ಅ,ಇಂ, (ನಿ) 


ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ ಆರ್ಥಿಕ 
ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ ಸಿವಿಲ್‌ ದಾವೆಗಳನ್ನು 
ಪುನೇಶ್ವೇತನಗೊಳಿಸಿ ನಷ್ಟ ವಸೂಲಿ ಮಾಡಲು ಕ್ರಮವಹಿಸಲಾಗಿದೆ. 


ಕನೀನಿನಿ, ಕೆಪಿಸಿ ವಿಭಾಗ ನಂ.1, 
ಬೀದರ 


1) ಶ್ರೀ. ಬಿ.ಡಿ. ಪಾಂಡುರಂಗ ರಾವ, ಕಾ.ಅ.(ನಿ) 
2) ಶ್ರೀ. ಕೆ. ಹಣಮಂತಪ್ಪಾ .ಕಾ.ಅ(ನಿ) 

3) ಶ್ರೀ. ಸೈಯದ ಮಹಿಮೂದ ಹುಸೇನ್‌. ಅ.ಇಂ.(ನಿಧನ) 
4) ಶ್ರೀ ಕೆ.ವಿ.ಶಂಕರ ನಾರಾಯಣ.ಮು.ಇಂ (ನಿ) 

5) ಶ್ರೀ. ಪಾಂಡುರಂಗ ಬೀರಾದಾರ. ಕಾ.ಇಂ(ನಿ) 

6) ಶೀ. ವಿ.ಜಿ. ಖೇಣಿದ್‌ ಕಾ.ಅ.(ನಿ) 

7) ಶೀ. ಎಸ್‌.ಕೆ. ಗಾಯತೊಂಡ್‌. ಸ.ಕಾ.ಅ (ನಿಧನ) 


ಕಾರಂಜಾ ಯೋಜನೆಯ ಏತ ನೀರಾವರಿ 
ರೈಸಿಂಗ್‌ ಮೈನ್‌ ನಲ್ಲಿ ಏರು-ಡಿ 
ಕೊಳವೆಯಲ್ಲಿನ ತಪ್ಪು ವಿನ್ಯಾಸದಿಂದ 
ರೂ,2.66 ಕೋಟಿಗಳ ಆರ್ಥಿಕ ನಷ್ಟ 
ಉಂಟು ಮಾಡಿದ ನಿವೃತ್ತ ಅಧಿಕಾರಿಗಳ 
ವಿರುದ್ಧ ಸಿವಿಲ್‌ ದಾವೆ ಹೂಡುವ ಬಗ್ಗೆ. 


ಜಸಂಇ 185 ಸೇಇವಿ 
2005 (ಭಾಗ) 


ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ ಆರ್ಥಿಕ 
ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ ಸಿವಿಲ್‌ ದಾವೆಗಳನ್ನು 
ಪುನಶ್ವೇತನಗೊಳಿಸಿ ನಷ್ಟ ವಸೂಲಿ ಮಾಡಲು ಕ್ರಮವಹಿಸಲಾಗಿದೆ, 


ಕನೀನಿನಿ, ಕೆಪಿಸಿ ವಿಭಾಗ ನಂ.1, 
ಬೀದರ 


ಎಂ.ಡಿ, ಬಜಂತ್ರಿ; ಕಾ.ಅ (ನಿ)2) ಶ್ರೀ. ಎನ್‌.ಎಲ್‌. ಮೇತ್ರಿ ಸ.ಕಾ.ಇಂ. (ನಿ) 
3) ಶ್ರೀ. ವೆಂಕಟೇಶ ಸ.ಅ.ಇಂ (ನಿ) 

4) ಶ್ರೀ. ವಿ.ಹೆಚ್‌. ಅಗಖೇಡ ಕಾ.ಆ. (ನಿ) 

5) ಶ್ರೀ. ವಿ.ಕೆ. ಬಜಂತ್ರಿ ಕಾ.ಅ, (ನಿ) 

6) ಶ್ರೀ. ಎಸ್‌. ರಾಮಚೆಂದ್ರ ಕಾ.ಆ. (ನಿ) 

7) ಶೀ. ಎಮ್‌.ಬಿ, ವೆಂಕಟ ರಡ್ಡಿ. ಕಾ.ಅ.(ನಿ) 


ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ 11ನೇ 
ವಿಧಾನ ಸಭೆ) 2ನೇ ವರದಿಯಲ್ಲಿ 
ಮಾಡಿರುವ ಶಿಫಾರಸ್ಸಿನಂತೆ ಕಾರಂಜಾ 
ಯೋಜನೆಯ ಅನುಷ್ಠಾನದಲ್ಲಿ 
ಲೋಪವೆಸಗಿರುವ ನಿವೃತ್ತ ಅದಿಕಾರಿಗಳ 
ಮೇಲೆ ಸಿವಿಲ್‌ ದಾವೆ ಹೂಡುವ ಬಗ್ಗೆ 


ಜಸಂಇ 181 ಸೇಇವಿ 
2004 


ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ ಆರ್ಥಿಕ 
ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ ಸಿವಿಲ್‌ ದಾವೆಗಳನ್ನು 
ಪುನೇಶ್ವೇತನಗೊಳಿಸಿ ನಷ್ಟ ವಸೂಲಿ ಮಾಡಲು ಕ್ರಮವಹಿಸಲಾಗಿದೆ, 


ಕನೀನಿನಿ, ಕೆಪಿಸಿ ವಿಭಾಗ ನಂ.1, 
ಬೀದರ 


, ಎಂರುಡ್‌. ಬಾಬರ.ಕಾ.ಇಂ, ನಿಧನ 
2) ಶ್ರೀ. ಹೆಚ್‌.ವ್ಹಿ. ವೀರಭದ್ರಪ್ಪಾ .ಕಾ.ಇಂ. (ನಿ) 
. ಬಿ.ಡಿ.ಪಾಂಡುರಂಗರಾವ. ಕಾ.ಇಂ. (ನಿ) 


ಕಾರಂಜಾ ಯೋಜನೆಯಲ್ಲಿ ಸರ್ಕಾರಕ್ಕೆ 
ಆರ್ಥಿಕ ನಷ್ಟ ಉಂಟು ಮಾಡಿರುವ ನಿವೃತ್ತ 
ಅಧಿಕಾರಿಗಳ ವಿರುದ್ದ ಸಿವಿಲ್‌ ದಾವೆ 

ಹೂಡುವ ಬಗ್ಗೆ. 


ಜಸಂಇ 199 ಸೇಇವಿ 
2004 


ಸರ್ಕಾರದ ಸೂಚನೆಯನ್ನಯ ಸರ್ಕಾರ 1 ನಿಗಮಕ್ಕೆ ಉಂಟಾಗಿರುವ ಆರ್ಥಿಕ 
ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ ಸಿವಿಲ್‌ ದಾವೆಗಳನ್ನು 
ಪುನೇಶ್ಚೇತನಗೊಳಿಸಿ ನಷ್ಟ ವಸೂಲಿ ಮಾಡಲು ಕ್ರಮವಹಿಸಲಾಗಿದೆ. 


.ಎಸ್‌.ಕೆ. ಸಿದ್ದಪ್ಪಾ ಸ.ಕಾ.ಆಅ .(ನಿ) 
2) ಶೀ. ಹೆಚ್‌.ಪುಂಡಲಿಕ ಕಾ.ಇಂ. (ನಿಧನ) 
3) ಶ್ರೀ. ವಿ.ಹೆಚ್‌. ಅಗಖೇಡ್‌ ಅ,ಇಂ(ನಿ) 

. ಸುಧಾಕರ ಕುಲಕರಣಿ ಕಾ.ಅ. (ನಿ) 


ಕನೀನಿನಿ, ಕೆಪಿಸಿ ವಿಭಾಗ ನಂ.1, 
ಬೀದರ 


ನಬಾರ್ಡ ಯೋಜನೆಗೆ ಸಂಬಂಧಿಸಿದಂತೆ 
2000-01ನೇ ಸಾಲಿನ ಸಿ.ಎ.ಜಿ. 
ವರದಿಯನ್ವಯ ಆಪಾದಿತರ ವಿರುದ್ಧ ಶಿಸ್ತು 
ಕ್ರಮ ಜರುಗಿಸುವ ಕುರಿತು. 


ಜಸಂಇ 206 ಸೇಇವಿ 
2005 


ಕ್ರ.ಸಂ, 


ಕಡತ ಸಂಖ್ಯೆ 


2 
ಜಸಂಇ 139 ಸೇಇವಿ 2013 


ಜಸಂಇ 186 ಸೇಇವಿ 2004 


ಜಸೆಂಇ 165 ಸೇಇವಿ 2005 


ಜಸೆಂಇ 183 ಸೇಇವಿ 2004 


ಜಸಂಇ 157 ಸೇಣವಿ 2004 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯ:507ಕ್ಕೆ ಅನುಬಂಧ-2 


ಮುಖ್ಯ ಇಂಜಿನಿಯರರು, ಕನೀನಿನಿ, ನೀರಾಪರಿ ಯೋಜನೆಗಳ ವಲಯ, ಕಲಬುರಗಿ, ಕನಲೀನಿನಿ, ಕೆಪಿಸಿ ವಿಭಾಗ ನಂ.2, ಭಾಲ್ಕಿ ವ್ಯಾಪ್ತಿಯಲ್ಲಿ ಬಾಕಿ ಇರುವ ಸಿವಿಲ್‌ ದಾವೆಗಳ ವಿವರಗಳು 


ಕನೀನಿನಿ, ಕೆಪಿಸಿ ವಿಭಾಗ ನಂ.1, | 1) ಶ್ರೀ ವಿ. ಹೆಚ್‌ ಅಗರಖೇಡ ಕಾ.ನಿ.ಅ (ನಿಧನ) ಸರ್ಕಾರದ ಸೂಚನೆಯನ್ನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ 
ಬೀದರ ಹಾಗೂ ಕೆಪಿಸಿ ವಿಭಾಗ | 2) ವೀರಶೇಟ್ಸಿ ಲೆಕ್ಕ ಪರಿಶೋಧನಾಧಿಕಾರಿಗಳು (ನಿವೃತ್ತಿ) ಆರ್ಥಿಕ ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ 
ನಂ.2, ಭಾಲ್ಕಿ 3) ಪಿ. ಸಿದ್ದಪ್ಪಾ ಕಾ.ಪ.ಅ (ನಿವೃತ್ತಿ) ಸಿವಿಲ್‌ ದಾವೆಗಳನ್ನು ಪುನಃಶ್ವೇತನಗೊಳಿಪಿ ನಷ್ಟ ವಸೂಲಿ 
4) ಎಂ, ಎಸ್‌, ವೆಂಕಟೆರೆಡ್ಡಿ ಕಾ.ಪಾ.ಅ (ನಿವೃತ್ತಿ) ಮಾಡಲು ಕ್ರಮವಹಿಸಲಾಗಿದೆ, 
5) ಸೈಯದ್‌ ಅಜಮತ ಅಲಿ ಪ್ರ.ದ.ಲೆ.ಸ 

1) ಸೈಯದ್‌ ಮಹ್ಮದ ಹುಸೇನ್‌ ಕಾ.ನಿ,ಆ (ನಿಧನ) 
2) ಎಂ.ಬಿ, ಮುದಿಯಪ್ಪನವರ ಕಾ.ನಿ.ಅ (ನಿವೃತ್ತ) 
3) ವಿ. ಹೆಚ, ಅಗರಖೇಡ ಕಾ.ನಿ,ಅ (ನಿಧನ) 

4) ಎಸ್‌ ಕೆ. ದೇಸಾಯಿಕಾನಿ,ಅ (ನಿವೃತ್ತ) 

5) ಎಂ.ಬಿ,ವೆಂಕಟರೆಡ್ಡಿ ಕಾ.ನಿ.ಅ (ನಿವೃತ್ತ) 


1) ವಿ.ಹೆಚ,ಅಗರಖೇಡ ಅ,ಅ (ನಿಧನ) 
2) ವಿ. ಕೆ, ಭಜಂತ್ರಿ ಕಾ.ನಿ,ಅ (ನಿವೃತ್ತ) 

3) ಬಿ, ವಿಶ್ವನಾಥ ಕಾ.ನಿ,ಅ (ನಿಧನ) 

4) ಮೈ, ಎಸ್‌, ಜಂಬೂಕೇಶ್ವರಯ್ಯಾ ಕಾನಿ,ಅ (ನಿವೃತ್ತ) 


ನೀರಾವರಿ ಯೋಜನಾ ವಲಯ, ಕಲಬುರಗಿ ವ್ಯಾಪ್ರಿಯಲ್ಲಿ 
ಕೆಪಿಸಿ ವಿಭಾಗ-2, ಭಾಲ್ಕಿ ಹಾಗೂ ನಂ,3, ಭಾತಂಬ್ರಾ 
ಕಾರಂಜಾ ಯೋಜನೆಯಲ್ಲಿ ಉಗ್ರಾಣ ಖರೀದಿಯಲ್ಲಿ 
ನಡೆದಿರುವ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಿವಿಲ್‌ ದಾವೆ 
ಹೂಡುವ ಕುರಿತು 
ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ (11ನೇ ವರದಿ ವಿಧಾನ ಸಭೆ) 
2ನೇ ವರದಿಯ ಕಂಡಿಕೆ 1.9ರ ಬಗ್ಗೆ 


ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ 
ಆರ್ಥಿಕ ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ 
ಸಿವಿಲ್‌ ದಾವೆಗಳನ್ನು ಪುನಃಶ್ವೇತನಗೊಳಿಸಿ ನಷ್ಟ ವಸೂಲಿ 
ಮಾಡಲು ಕ್ರಮವಹಿಸಲಾಗಿದೆ, 


ಕನೀನಿನಿ, ಕೆಪಿಸಿ ವಿಭಾಗ ನಂ,2, 
ಭಾಲ್ಕಿ 


ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ 
ಆರ್ಥಿಕ ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ 
ಸಿವಿಲ್‌ ದಾವೆಗಳನ್ನು ಪುನಃಶ್ಚೇತನಗೊಳಿಸಿ ನಷ್ಟ ವಸೂಲಿ 
ಮಾಡಲು ಕ್ರಮವಹಿಸಲಾಗಿದೆ, 


ಕನೀನಿನಿ, ಕೆಪಿಸಿ ವಿಭಾಗ ನಂ.2, 
ಭಾಲ್ಕಿ 


ಗುಲಬರ್ಗಾ ಜಿಲ್ಲೆಯ ಮುಲ್ಲಾಮಾರಿ 
ಯೋಜನೆಯಡಿಯಲ್ಲಿ ಮುಳುಗಡೆಯಾಗಿರುವ 
ಭೂಸ್ವಾಧೀನ ಪ್ರಕರಣಗಳಿಗೆ ಅನುದಾನ ಬಿಡುಗಡೆ 
ಮಾಡುವಲ್ಲಿ ಆರ್ಥಿಕ ನಷ್ಟ ಉಂಟು ಮಾಡಿರುವ 
ಆಧಿಕಾರಿಗಳ ವಿರುದ್ಧ ಸಿವಿಲ್‌ ದಾವೆ ಹೂಡುವ ಬಗ್ಗೆ 


ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ 
ಆರ್ಥಿಕ ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ 
ಸಿವಿಲ್‌ ದಾವೆಗಳನ್ನು ಪುನಃಶ್ವೇತನಗೊಳಿಸಿ ನಷ್ಟ ವಸೂಲಿ 
ಮಾಡಲು ಕ್ರಮವಹಿಸಲಾಗಿದೆ, 


ಎಂ,ಎ,ಸತ್ತಾರ ಪ್ರ.ದ.ಉ (ನಿಧನ) 


ಕನೀನಿನಿ ಕೆಪಿಸಿ ವಿಭಾಗ ನಂ, 
ಭಾಲ್ಕಿ 


ದಿವಂಗತ ಅಬ್ದುಲ್‌ ಸತ್ತಾರ, ಪ್ರ.ದ,ಉ,ಪ ಇವರ 
ವಾರಸುದಾರರ ವಿರುದ್ಧ ಸಿವಲ್‌ ದಾವೆ ಹೂಡುವ ಕುರಿತು, 


ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ 
ಆರ್ಥಿಕ ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ 
ಸಿವಿಲ್‌ ದಾವೆಗಳನ್ನು ಪುನಃಶ್ವೇಶನಗೊಳಿಸಿ ನಷ್ಟ ವಸೂಲಿ 
ಮಾಡಲು ಕ್ರಮವಹಿಸಲಾಗಿದೆ, 


ಕನೀನಿನಿ ಕೆಪಿಸಿ ವಿಭಾಗ ನಂ2, 
ಭಾಲ್ಕಿ 


1) ಎಸ್‌,ಕೆ, ದೇಸಾಯಿ ಕಾ.ಅ (ನಿವೃತ್ತ) 
2) ಎನ್‌,ಎಲ್‌,ಮೇತ್ರಿ ಸ,ಕಾ.ಅ (ನಿವೃತ್ತ) 


ಕಾರಂಜಾ ಯೋಜನೆಯ ಬಲದಂಡೆ ಕಾಲಯವೆ 76 
ಕಿ.ಮೀ.ನಲ್ಲಿ ಹಣ ದುರುಪಯೋಗದ ಬಗ್ಗೆ,- ವಿಚಕ್ಷಣಾ 
ದಳದ ತನಿಖಾ ವರದಿ ಕುರಿತು, 


ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ 
ಆರ್ಥಿಕ ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ 
ಸಿವಿಲ್‌ ದಾವೆಗಳನ್ನು ಪುನಃಶ್ಟೇತನಗೊಳಿಸಿ ನಷ್ಟ ವಸೂಲಿ 
ಮಾಡಲು ಕ್ರಮವಹಿಸಲಾಗಿದೆ, 


ಕನೀನಿನಿ, ಕೆಪಿಸಿ ವಿಭಾಗ ನಂ,2, 
ಭಾಲ್ಕಿ 


1) ಕೆ, ಹನುಮಂತಪ್ಪಾ ಕಾ.ನಿ.ಅ (ನಿವೃತ್ತ) 
2) ವಿ, ಹೆಚ್‌, ಅಗರಖೇಡ ಕಾ.ನಿ.ಅ (ನಿಧನ) 
3) ಜಿ.ಸಿ, ಸುರಪೂರ ಕಾ.ನಿ.ಅ (ನಿವೃತ್ತ) 
4) ಸೈಯದ ಹುಸೇನ್‌ ಸಕಾ.ಅ (ನಿವೃತ್ತ) 
5) ಸೂರ್ಯಕಾಂತ ಸ,ಕಾ.ಅ (ನಿವೃತ್ತ) 


ಶ್ರೀ ಕೆ.ಹನುಮಂತಪ್ಪ, ಕಾ,ಇಂ,(ನಿ) ಮತ್ತು 
ಇತರರ ಮೇಲೆ ಕ್ರಿಮಿನಲ್‌ ಮೊಕದ್ದಮೆ ಹೂಡುವ ಬಗ್ಗೆ, 


ಜಸಂಇ 182 ಸೇಇವಿ 2004 


ಜಸಂಇ 192 ಸೇಇವಿ 2004 


ಜಸಂಇ 181 ಸೇಇವಿ 2004 


ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ (11ನೇ ವಿಧಾನ ಸಭೆ) 
2ನೇ ವರದಿಯ ಶಿಫಾರಸ್ಸುಗಳಿಗೆ ಹೆಚ್ಚುವರಿ ಮಾಹಿತಿ 
ನೀಡುವ ಬಗ್ಗೆ. 


ಸಾರ್ವಜನಿಕ ಲೆಕ್ಕಪತ್ರ ಶಿಫಾರಸ್ಸಿನನ್ವಯ ಕಾರಂಜಾ 
ಯೋಜನೆಯ ಅನುಷ್ಠಾನದಲ್ಲಿ ಆಗಿರುವ ಲೋಪಗಳಿಗೆ 
ಕಾರಣರಾದವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಕುರಿತು. 


ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ 11ನೇ ವಿಧಾನ ಸಭೆ) 2ನೇ 
ವರದಿಯಲ್ಲಿ ಮಾಡಿರುವ ಶಿಫಾರಸ್ಸಿನಂತೆ ಕಾರಂಜಾ 
ಯೋಜನೆಯ ಅನುಷ್ಠಾನದಲ್ಲಿ ಲೋಪವೆಸಗಿರುವ ನಿವೃತ್ತ 
ಅದಿಕಾರಿಗಳ ಮೇಲೆ ಸಿವಿಲ್‌ ದಾವೆ ಹೂಡುವ ಬಗ್ಗೆ, 


ಕನೀನಿನಿ, ಕೆಪಿಸಿ ವಿಭಾಗ ನಂ.2, 
ಭಾಲ್ಕಿ 


ಕನೀನಿನಿ ಕಹಿಸಿ ವಿಭಾಗ ನಂ.2, 
ಭಾಲ್ಕಿ 


ಕನೀನಿನಿ, ಕೆಪಿಸಿ ವಿಭಾಗ ನಂ.1, 
ಆದರ ಹಾಗೂ ಕೆಪಿಸಿ ವಿಭಾಗ 
ನಂ.2, ಭಾಲ್ಕಿ 


1) ಎಂ.ಬಿ, ಮುದಿಯಪ್ಪನವರು ಅ.ಅ (ನಿವೃತ್ತ) 
2) ಬಿ.ಆರ್‌. ಬಿದರಿ ಅ.ಅ(ನಿವೃತ್ತ) 

3) ಸಿ. ಸಿದ್ರಾಮಪ್ಪಾ ಆ.ಆ (ನಿವೃತ್ತ) 

4) ಸೈಯದ್‌ ಮಹ್ಮದ ಹುಸೇನ್‌ ಅ.ಅ (ನಿಧನ) 

5) ಕೆ. ದಿನಾಕರರಾವ್‌ ಅ.ಅ (ನಿವೃತ್ತ) 

6) ವಿ.ಹೆಚ್‌.ಅಗರಖೇಡ ಅ.ಅ (ನಿವೃತ್ತ 

1) ಕೆ. ಎನ್‌. ನಂದಕುಮಾರ ಕಾ.ನಿ.ಅ (ನಿವೃತ್ತ) 

2) ನಾರಾಯಣರಾವ್‌ ಕಾ.ನಿ.ಅ (ನಿವೃತ್ತ) 


1) ಕೆ. ಎನ್‌. ನಂದಕುಮಾರ ಸ.ಕಾ.ಅ (ನಿವೃತ್ತ) 
2) ಜಿ. ನಾರಾಯಣರಾವ್‌ ಸ.ಕಾ.ಅ (ನಿವೃತ್ತ) 
3) ಡಿ. ಎಸ್‌, ಬೆಂತೂರು ಸ.ಕಾ.ಅ (ನಿವೃತ್ತ) 


ಸರ್ಕಾರದ ಸೂಚನೆಯನ್ನಯ ಸರ್ಕಾರ / ನಿಗಮಕ್ಕೆ 
ಆರ್ಥಿಕ ನಷ್ಟವನ್ನು ವಸೂಲಿ ಮಾಡಲು 
ಸಿವಿಲ್‌ ದಾವೆಗಳನ್ನು ಪುನಃಶ್ವೇತನಗೊಳಿಸಿ 
ಮಾಡಲು ಕ್ರಮವಹಿಸಲಾಗಿದೆ. 


; ಉಂಟಾಗಿರುವ 
ಬೂಡಲಾಗಿರುವ 


ನಷ್ಟ ವಸೂಲಿ 


ಆರ್ಥಿಕ ನಷ್ಟವನ್ನು 
ಸಿವಿಲ್‌ ದಾವೆಗಳನ್ನು 
ಮಾಡಲು ಕ್ರಮವಹಿಸಲಾಗಿದೆ, 


ಸರ್ಕಾರದ ಸೂಚನೆಯನ್ವಯ ಸರ್ಕಾರ / ನಿಗಮಕ್ಕೆ ಉಂಟಾಗಿರುವ 
ಆರ್ಥಿಕ ನಷ್ಟವನ್ನು ವಸೂಲಿ ಮಾಡಲು ಹೂಡಲಾಗಿರುವ 
ಸಿವಿಲ್‌ ದಾವೆಗಳನ್ನು ಪುನಶ್ವೇತನಗೊಳಿಸಿ ನಷ್ಟ ಪಸೂಲಿ 
ಮಾಡಲು ಕ್ರಮವಹಿಸಲಾಗಿದೆ. 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯ:507ಕ್ಕೆ ಅನುಬಂಧ-3 
ಸರ್ಕಾರದಲ್ಲಿ ಈ ಕೆಳಕಂಡ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ದಂಡನೆ ವಿಧಿಸಲಾದ ವಿವರಗಳು 


ಕ್ರಮ/ ಪ್ರಸ್ತುತ ಹಂತ 


ಶ್ರೀ ರಾಜು ಡಾಂಗೆ, ಸಕಾಇಂ (ಪ್ರಸ್ತುತ ಕಾಇಂ), ಇವರಿಂದ ಸರ್ಕಾರಕ್ಕೆ ಉಂಟಾದ ಆರ್ಥಿಕ ನಷ್ಟ ರೂ, 1,12,048/-ಗಳನ್ನು ಅವರ ವೇತನದಿಂದ ಸಮಕಂತುಗಳಲ್ಲಿ ವಸೂಲಿ 
ಮಾಡಲು ಹಾಗೂ ಇವರ ಕರ್ತವ್ಯ ಲೋಪಕ್ಕಾಗಿ ಕರ್ನಾಟಕ ನಾಗರಿಕ ಸೇವಾ (ಸಿಸಿಎ) ನಿಯಮಗಳು 1957ರ ನಿಯಮ 8 (i) ರಡಿಯಲ್ಲಿ ಅವರ ಒಂದು ವಾರ್ಷಿಕ ವೇತನ 
ಬಡ್ತಿಯನ್ನು ಸಂಚಿತ ಪರಿಣಾಮ ಇಲ್ಲದಂತೆ ತಡೆಹಿಡಿಯುವುದು, 


ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಶಿಫಾರಸ್ಸಿನಂತೆ 
ಕಾರಂಜಾ ಯೋಜನೆಯ ಕಾಮಗಾರಿಗಳಲ್ಲಿ ಕರ್ತವ್ಯ 

ಲೋಪವೆಸಗಿರುವವರ ವಿರುದ್ದ ಇಲಾಖಾ ವಿಚಾರಣೆ 
ನಡೆಸಿ ದಂಡನೆ ವಿಧಿಸುವ ಬಗ್ಗೆ, 


2) ಶ್ರೀ ಹರಿಹರ ಸದಾಶಿವರಾವ್‌ , ಕಾರ್ಯಪಾಲಕ ಇಂಜಿನಿಯರ್‌ (ನಿ) ಇವರಿಂದ ಸರ್ಕಾರಕ್ಕೆ ಉಂಟಾದ ಆರ್ಥಿಕ ನಷ್ಟ ರೂ. 9.17 ಲಕ್ಷಗಳನ್ನು ಅವರ ನಿವೃತ್ತಿ ಸೌಲಭ್ಯಗಳಿಂದ 
ವಸೂಲಿ ಮಾಡುವುದು ಬಾಕಿ ಮೊತ್ತವನ್ನು ಅವರ ವಿರುದ್ಧ ಸಿವಿಲ್‌ ದಾವೆ ಹೂಡುವ ಮೂಲಕ ವಸೂಲಿ ಮಾಡುವುದು ಹಾಗೂ ಇವರ ಕರ್ತವ್ಯ ಲೋಪಕ್ಕಾಗಿ ಕೆ.ಸಿ.ಎಸ್‌, 
ಆರ್‌ ನಿಯಮ 214(1)(ಎ) ರಡಿ ಇವರ ನಿವೃತ್ತಿ ವೇತನದಲ್ಲಿ ಶೇ, 5ರಷ್ಟನ್ನು ಎರಡು ವರ್ಷಗಳವರೆಗೆ ಕಟಾಯಿಸುವುದು, 


ಶ್ರೀ ಎನ್‌ ಟಿ.ಕೋಳೇಕರ್‌, ಸಕಾಇಂ (ನಿ) ಇವರಿಂದ ಸರ್ಕಾರಕ್ಕೆ ಉಂಟಾದ ಆರ್ಥಿಕ ನಷ್ಟ ರೂ, 1,12,048/-ಗಳನ್ನು ಅವರ ನಿವೃತ್ತಿ ಸೌಲಭ್ಯಗಳಿಂದ ವಸೂಲಿ 
ಮಾಡುವುದು ಹಾಗೂ ಇವರ ಕರ್ತವ್ಯ ಲೋಪಕ್ಕಾಗಿ ಕೆ.ಸಿ.ಎಸ್‌, ಆರ್‌ ನಿಯಮ 214(1)(ಎ) ರಡಿ ಇವರ ನಿವೃತ್ತಿ ವೇತನದಲ್ಲಿ ಶೇ. 5ರಷ್ಟನ್ನು ಎರಡು ವರ್ಷಗಳವರೆಗೆ 
ಕಟಾಯಿಸುವುದು, 

(ಆದೇಶ ದಿನಾಂಕ; 03,09,2011) 
ಆದೇಶ ದಿನಾಂಕ: 25,04,2008 


| ಶ್ರೀಬಿ.ಐ, ತಮಸಂಗೈ ಸಗಂ 
ಶ್ರೀ ಫಬ್ಬಾ ರವಿಕಿರಣ್‌, ಸಇಂ 


ಸಾರ್ವಜನಿಕ ಲೆಕ್ಕ ಪತ್ರ ಸಮಿತಿಯ (11ನೇ ವಿಧಾನಸಭೆ 
2ನೇ ವರದಿಯ ಕಂಡಿಕೆ 1.14 ಮೆಟೀರಿಯಲ್‌ ಅಟ್‌ 
ಸೈಟ್‌ ಅಕೌಂಟ್‌ ಬಗ್ಗೆ ಅವ್ಯವಹಾರ 
ವೆಸಗಿದ್ದಾರೆನ್ನಲಾದವರ ವಿರುದ್ಧ ಮರು ವಿಚಾರಣ 
ಕುರಿತು, 


p 
[2 


1 
ಶ್ರೀ ಸಯ್ಯದ್‌ ಶಾಹದ್‌ ಸಲ್ಲಿಸ, ಇಂ, 
7. 


ಶ್ರೀ ಅಶೋಕ್‌ ಕುಮಾರ್‌ ಕಿ, ಇಂ, 
ಶ್ರೀ ರಾಚಪ್ಪ ಪಾಟೀಲ್‌ ,ಸ,ಇಂ, 


ಇವರುಗಳಿಗೆ ಕರ್ನಾಟಕ ನಾಗರಿಕ ಸೇವಾ 

(ಸಿಸಿಎ) ನಿಯಮಗಳು 1957ರ ನಿಯಮ 8 (iii) 
ರಡಿಯಲ್ಲಿ ಅವರ ಒಂದು ವಾರ್ಷಿಕ ವೇತನ 
ಬಡ್ತಿಯನ್ನು ಸಂಚಿತ ಪರಿಣಾಮ ರಹಿತವಾಗಿ 
ತಡೆಹಿಡಿಯಲಾಗಿದೆ, 


ಇವರುಗಳಿಗೆ ಕರ್ನಾಟಕ ನಾಗರಿಕ ಸೇವಾ 
(ಸಿಸಿಎ) ನಿಯಮಗಳು 1957ರ ನಿಯಮ 8 (iil) 
ರಡಿಯಲ್ಲಿ ಅವರ ಒಂದು ವಾರ್ಷಿಕ ವೇತನ 
ಬಡ್ತಿಯನ್ನು ಸಂಚಿತ ಪರಿಣಾಮ ರಹಿತವಾಗಿ 
ತಡೆಹಿಡಿಯಲಾಗಿದೆ, 


ಶ್ರೀ ಹರಿಹರ ಸದಾಶಿವರಾವ್‌ , ಕಾಇಂ(ನಿ 
ಶ್ರೀ ಫ್ರಿ, ಬಸವರಾಜ, ಕಿ, ಇಂ, (ನಿ 

ಶ್ರೀ ಪಾಂಡುರಂಗ , ಕ, ಇಂ,(ಸಿ 

ಶ್ರೀ ಎನ್‌, ಟಿ, ಕೋಳೇಕರ್‌ , ಸಕಾಇಂ (ಸಿ 
ಶ್ರೀ ಅರುಣ್‌ ಕುಮಾರ್‌ ,ಕಿ,ಇಂ (ನಿ 


ಇವರುಗಳಿಗೆ ಸಂಬಂಧಿಸಿದಂತೆ, ಪ್ರತ್ಯೇಕ 
ಆದೇಶ ಹೊರಡಿಸಲಾಗಿದೆ, 


a 
per] 


pe 
[eo] 


